KA/BG-GPO/ 2515 /WPP-47 12009-2011 





ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜೂನ್‌ ೧೦, ೨೦೧೦ ( ಜ್ಯೇಷ್ಠ ೨೦, ಶಕ ವರ್ಷ ೧೯೩೨) ಸಂಚಿಕೆ ೨೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಂಯದ ಅಧಿಸೂಚನೆಗಳು 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 01 ಎಎಸ್‌ಡಿ 2008, ಬೆ೦ಗಳೂರು, ದಿನಾಂಕ: 15ನೇ ಮೇ, 2010. 





ಶ್ರೀ ಎಂ.ಎಸ್‌. ಸುರೇಶ್‌, ತಹಶೀಲ್ದಾರ್‌, ಗ್ರೇಡ್‌-॥ ಪ್ರಸ್ತುತ ತಹಶೀಲ್ದಾರ್‌, ಗೇಲ್‌ ಇಂಡಿಯಾ ಲಿಮಿಟೆಡ್‌, 
ಬೆಂಗಳೂರು ಇವರಿಗಿಂತ ಜ್ಯೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎನ್‌. ಹನುಮಂತು (ಜ್ಯೇಷ್ಠತಾ ಕ್ರಸಂ. 3939) ಇವರಿಗೆ 
ಸರ್ಕಾರದ ಅಧಿಸೂಚನೆ ಸಂ: ಆರ್‌ಡಿ 34 ಎಎಸ್‌ಡಿ 2003, ದಿನಾಂಕ : 24-12-2007ರಲ್ಲಿ ದಿನಾಂಕ : 04-01-2001 
ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌, ಗ್ರೇಡ್‌-। ವೃಂದಕ್ಕೆ ಬಡ್ತಿ ಸಕ್ರಮಗೊಳಿಸಿರುವುದರಿ೦ದ, ಶ್ರೀ ಎಂ.ಎಸ್‌. ಸುರೇಶ್‌, 
ಇವರಿಗೂ ಸಹ ತಹಶೀಲ್ದಾರ್‌, ಗ್ರೇಡ್‌-। ವೃಂದಕ್ಕೆ ದಿನಾಂಕ : 04-01-2001ರಿ೦ದ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರೀಕ ಸೇವಾ (ಆರ್‌ಪಿಪಿಪಿ) ನಿಯಮಾವಳಿಗಳು 1978ರ ನಿಯಮ 2(1(ಎ)ರಡಿಯಲ್ಲಿ ಪೂರ್ವಾನ್ವಯವಾಗಿ ಬಡ್ತಿ 
ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 686 ಕಂದಾಯ ಇಲಾಖೆ (ಸೇವೆಗಳು-3) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 86 ಕೈಸೇವಿ 2010, ಬೆ೦ಗಳೂರು, ದಿನಾಂಕ: 19ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಈ ವಾಕೈೆ 20 ಕೈಸೇವಿ 2009, ದಿನಾಂಕ : 03-04-2010ರ ಕ್ರಮ ಸಂಖ್ಯೆ 
ರಲ್ಲಿ ಶೀ ಹೆಚ್‌. ಆರ್‌. ಅರುಣ್‌ ಕುಮಾರ್‌, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿಯೋಜನೆ ಗ 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ಕೆ.ಸಿ.ಎಸ್‌ . ನಿಯಮ 32ರಡಿ ಜಂಟಿ ನಿರ್ದೇಶಕರ 
ಹುದ್ದೆಯ (ವೇತನ ಶ್ರೇಣಿ ರೂ. 20025-28275) ಸ್ವತಂತ್ರ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಲು ಜಂಟಿ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಯಾದಗಿರಿ ಜಿಲ್ಲೆ (ಹೊಸದಾಗಿ ಸೃಜಿಸುವ ಹುದ್ದೆಗೆ ನೇಮಕ ಮಾಡಿರುವುದನ್ನು ಮಾತ್ರ 
ರದ್ದುಪಡಿಸಿದೆ. 


(೩೧೩) 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ಭಾಗ-೨ 





ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 216 ಕೈಸೇವಿ 2009 (ಭಾಗ-1), ದಿನಾಂಕ : 19-05-2010ರನ್ವಯ ಜಂಟಿ 
ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಯಾದಗಿರಿ ಜಿಲ್ಲೆ (ಹೊಸದಾಗಿ ಸೃಜಿಸಲಾಗಿರುವ ಹುದ್ದೆಗೆ ಶ್ರೀ ಬಿ. ರಮೇಶ್‌, 
ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರನ್ನು ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 687 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. (ಸೇವೆಗಳು) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆಡಿ 31 ಡಿಪಿಐ 2010, ಬೆ೦ಗಳೂರು, ದಿನಾಂಕ: 19ನೇ ಮೇ, 2010. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು 60 ವರ್ಷ ವಯೋಮಿತಿ ಪೂರೈಸಿ 2010ನೇ 
ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿದ್ದು, ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಂದು ನಿವೃತ್ತಿ 
ಹೊಂದಲಿದ್ದಾರೆಂದು ಪ್ರಕಟಿಸಿದೆ. 











ಕಮ 
ಸಂಖ್ಯೆ ಆಕಾ ಹಸರು ಮಕ ಕೂ ಜನ್ಮ ದಿನಾಂಕ | ನಿವೃತ್ತಿ ದಿನಾಂಕ 
ಶ್ರೇ ತಮಯ್ಗ ರಾಜ್ನ ಅಧೀಕಕರು (ಸಂಗೀತ, ನ್ನತ್ಸ ನಾಟಕ) 
ಹ ON) ರ ಲ ೧7 ಗೆ 
1 | ಆಯುಕ್ತರ ಕಲ್ಲೇರಿ, ಸಾರ್ವಜನಿ ಶಿಕ್ಷಣ ಇಲಾಖೆ, ಬೆಲೆಗಳೂರು 15-07-1950 | 31-07-2010 
ತ ಸ್ನ ಸ. 5) | 777೫೮73]| 


ಇಲಾಖೆ, ಬೆಳಗಾವಿ 

ಶ್ರೀ ಪುಟ್ಟನಂಜಯ್ಯ, ವಿಭಾಗೀಯ ದೈಹಿಕ ಶಿಕ್ಷಣ ಅಧೀಕ್ಷಕರು, 
ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 
ಶ್ರೀ ಎಸ್‌.ಸಿ. ಹಿರೇಮಠ, ಉಪ ನಿರ್ದೇಶಕರು, ಸರ್ವ ಶಿಕ್ಷಣ 
4 | ಅಭಿಯಾನ, ರಾಜ್ಯ ಯೋಜನಾ ನಿರ್ದೇಶಕರ ಕಛೇರಿ, 01-10-1950 30-09-200 
ಬೆಂಗಳೂರು 

ಶ್ರೀ. ಉದಯಶಂಕರ್‌. ಕೆ.ಆರ್‌. ಉಪ ನಿರ್ದೇಶಕರು, 
5 | (ಕೆ.ಎಸ್‌.ಕ್ಯೂಎ.ಓ.) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, | 22-12-1950 31-12-2010 
ಮಲ್ಲೇಶ್ವರಂ, ಬೆಂಗಳೂರು 





09-08-1950 31-08-2010 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 688 ಶಿಕ್ಷಣ ಇಲಾಖೆ. (ಆಡಳಿತ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 91 SFP 2010, Bangalore, Dated 18" May, 2010 


The Services of Sri Harikumar Jha IFS (KN-87), who is waiting for posting on promotion as 
Chief Conservator of Forests, are placed at the disposal of IT, BT and Science & Technology 
Department until further orders for being posted as Managing Director, KEONICS, Bangalore, Vice Sri 
Aravind Jannu Ramachandra, IAS, transferred. 


By Order and in the name of the Governor of Karnataka 
ASHOK. P. ATRE 
Under Secretary to Government, 
PR. 689 Department of Personnal & Administartive Reforms (Services-IV) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ೩೧೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 114 ಆಸೇವ 2010, ಬೆ೦ಗಳೂರು, ದಿನಾಂಕ: 20ನೇ ಮೇ, 2010. 


ಈ ಕೆಳಕಂಡ ಕೆ.ಎ.ಎಸ್‌., (ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 
ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪಸುತ ಹುದೆ 











ಶ್ರೀಯುತರು ವ Q ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
1 |ಎ.ಬಿ. ಇಬ್ರಾಹಿ೦, ಮುಖ್ಯ ಕಾರ್ಯನಿರ್ವಹಣಾಧಕಾರಿ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೊಡಗು ಜಿಲ್ಲೆ. ಕೊಡಗು 
ಕರ್ನಾಟಕ ರಾಜ್ಯ ವಕ್ಸ್‌ ಮಂಡಳಿ, ಬೆಂಗಳೂರು  ಹುದ್ದೆಗೆ-ಶ್ರೀ ಮಿರ್ಜ ಅಕ್ಬರುಲ್ಲ, ಇವರ ಸ್ಥಾನದಲ್ಲಿ 
2 | ಮಿರ್ಜ ಅಕ್ಷರುಲ್ಲ, ಮುಖ್ಯ ಕಾರ್ಯನಿರ್ವಹಣಾರಧಿಕಾರಿ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, 
ಜಿಲ್ಲಾ ಪಂಚಾಯತ್‌, ಕೊಡಗು ಜಿಲ್ಲೆ, ಬೆಂಗಳೂರು ಹುದ್ದೆಗೆ ಶ್ರೀ ಎ.ಬಿ. ಇಬ್ರಾಹಿಂ, ಇವರ 
ಕೊಡಗು ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಅಲ್ಪ 














ಸಂಖ್ಯಾತರ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 690 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 206 ಸಆಸೇ 2010, ಬೆ೦ಗಳೂರು, ದಿನಾಂಕ: 20ನೇ ಮೇ, 2010. 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ವಿ. ಸೀತಾರಾಂ, ಆಪ್ತ ಕಾರ್ಯದರ್ಶಿ, ಗ್ರೇಡ್‌-2, ಕರ್ನಾಟಕ ಸರ್ಕಾರ 
ಸಚಿವಾಲಯ - ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸು ಇಲಾಖೆ (ಇ-ಆಡಳಿತ), ಇವರ ಆಪ್ತ 
ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 691 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 105 ಎಸ್‌ಐಎಸ್‌ 2010, ಬೆ೦ಗಳೂರು, ದಿನಾಂಕ: 21ನೇ ಮೇ, 2010. 


ಶ್ರೀ ಕೆ. ಆರ್‌. ಶ್ರೀನಿವಾಸ, ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
ಬೆಂಗಳೂರು ಇವರಿಗೆ ದಿನಾಂಕ 24-5-2010 ರಿಂದ 05-6-2010ರವರೆವಿಗೆ (ಉದಿಸೇ) 13 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 

ಶ್ರೀ ಕೆ. ಆರ್‌. ಶ್ರೀನಿವಾಸ, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಇ-ಆಡಳಿತ), ಬೆ೦ಗಳೂರು, ಇವರನ್ನು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ, ಬೆ೦ಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಕೆ. ಆರ್‌. ಶ್ರೀನಿವಾಸ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ, 
ಸಿಬಂದಿ ಮತು ಆಡಳಿತ ಸುಧಾರಣೆ ಇಲಾಖೆ, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಬ a) 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ಭಾಗ-೨ 





ಶ್ರೀ ಕೆ. ಆರ್‌. ಶ್ರೀನಿವಾಸ, ಐ.ಎ.ಎಸ್‌. ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2006-09ರ ವಿಸ್ತರಿಸಿದ ಬ್ಲಾಕ್‌ ಅವಧಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿ 
ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಗ್ಯಾಂಗ್‌ಟಾಕ್‌, ಸಿಕ್ಕಿಂ ಕೆ ಹೋಗಿ-ಬರಲು ಅನುಮತಿ ನೀಡಲಾಗಿದೆ. 























ಕವಿ ಹೆಸರು ಸಂಬಂಧ 
ಸಂಖ್ಯೆ 
1 ಶ್ರೀ ಕೆ. ಆರ್‌. ಶ್ರೀನಿವಾಸ ಸ್ವತಃ 
2 ಶ್ರೀಮತಿ ಲತಾ ಶ್ರೀನಿವಾಸ ಪತ್ನಿ 
3 ಚೆ. ಪ್ರಜ್ವಲ್‌ ಕೆ.ಎಸ್‌. ಮಗ 








ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಬತ್ಶೆ 

ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ O.M.F..No.31011/4/2008-Estt(A), ದಿನಾ೦ಕ; 23-09-2008 

ರನ್ವಯ 10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 692 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 326 SAS 2010, Bangalore, Dated 19" May, 2010 
Sri. Jannu Arvind Ramachandra, IAS (KN : 87), Commissioner of Excise, is continued until 
further orders to hold the post of Director, Information Technology & Bio-Technology, Bangalore in 
concurrent charge. 
By Order and in the name of the Governor of Karnataka, 
K.G. ANANTHA 
PR. 693 Under Secretary to Government 
DP & AR (Services-l) 


NOTIFICATION 


No. DPAR 326 SAS 2010, Bangalore, Dated 18" May, 2010 

The services of Sri. Jannu Arvind Ramachandra, IAS (KN : 87) Managing Director, 
KEONICS are withdrawn from Information Technology & Bio-Technology Department with immediate 
effect and posted until further orders as Commissioner of Excise, Bangalore in the existing 
vacancy. 

Sri Yogendra Tripathi, IAS, Managing Director, Mysore Sales International Limited, 
Bangalore, is placed in additional charge of the post of the Managing Director, Mysore Paper Mills 
Limited, Bangalore in the existing vacancy relieving Sri B.H. Anil Kumar, IAS of concurrent charge. 

By Order and in the name of the Governor of Karnataka, 
K.G. ANANTHA 
PR. 694 Under Secretary to Government 
DP & AR (Services-l) 


HIGH COURT OF KARNATAKA 


NOTIFICATION 
No. HCE 314/2010, Bangalore, Dated 19" May, 2010 
Sri K.V. Venkatesha, Assistant Registrar of this office is granted Earned Leave for 06 days from 
25-03-2010 to 30-03-2010 (bdi) on medical grounds. 
Sri K. Nagaraj, Assistant Registrar of this office is placed in additional charge of the duties of 
the above officer during the said period. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ೩೧೭ 





Sri K.V. Venkatesha, Assistant Registrar of this office is reposted to the same post on expiry of 

the said period. 
T. VENKATACHALAIAH, 
PR. 695 Assistant Registrar 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
= 
ಅಧಿಸೂಚನೆ 
ಸಂಖ್ಯೆ: ಅಪಜೀ 100 ಎಫ್‌ಡಬ್ಲೂ ನಲ್‌ 2010(1), ಬೆಂಗಳೂರು, ದಿನಾಂಕ: 15ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ. 62 ಸಿಶಾಸೇ 2010 ದಿನಾಂಕ : 24-04-2010ರಲ್ಲಿ 
ಶ್ರೀ ಎ. ಆರ್‌. ಶ್ರೀನಿವಾಸಮೂರ್ತಿ, ಶಾಖಾಧಿಕಾರಿ, ಸಿಆಸು ಇಲಾಖೆ (ಸೇವೆಗಳು-ಬಿ), ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಇವರನ್ನು ರಾಜ್ಯ ವನ್ಯಜೀವಿ ಮ೦ಡಳಿಯ ಉಪಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಮೇಲೆ ನೇಮಕ ಮಾಡಲು 
ಅರಣ್ಯ, ಆನ್‌ ಮತ್ತು ಜೀವಿಶಾಸ್ತ್ರ ಅನ್‌ 'ಶಕ್ಕೆ ಸದರಿಯವರ ಸೇವೆಯನ್ನು ನೀಡಿರುವ ಹಿನ್ನಃ ಲೆಯಲ್ಲಿ 
ಸದರಿಯವರನ್ನು ರಾಜ್ಯ 'ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರ ಪ ಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತ 
ಹಾಗೂ ಮುಂದಿನ ಆಡೇಶದವರೆಗೆ ಮರು ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಪಿ. ಪಾಟೀಲ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಪಿ.ಆರ್‌. 696 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 67 ಸಾಸಂಸೇ 2010, ಬೆಂಗಳೊರು, ದಿನಾಂಕ: 26ನೇ ಏಪ್ರಿಲ್‌, 2010. 


ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ ಸೆಕ್ಷನ್‌. 5(2) ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 
ನಿಯಮಾವಳಿ, 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಲ್‌.ವಿ. ನಾಗರಾಜನ್‌, 
ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು ಇವರನ್ನು ಕರ್ನಾಟಕ 
ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆಂಗಳೂರು ಇಲ್ಲಿ ಶ್ರೀ ಎ೦. ಆರ್‌. ಶ್ರೀನಿವಾಸಮೂರ್ತಿ, ಭಾ.ಆ.ಸೇ., ಇವರ ನಿರ್ದೇಶಕರ 
ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯಿಂದ ತೆರವಾದ ಸ್ಥಾನದಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 


ಕೆ.ಎಸ್‌. ಶ್ರೀಧರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 697 ಸಾರಿಗೆ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 04 ಇಎಂಸಿ 2010, ಬೆಂಗಳೂರು, ದಿನಾಂಕ: 10ನೇ ಮೇ, 2010. 
ಕರ್ನಾಟಕ ಪೌರಾಡಳಿತ ಸೇವೆ ಪೌರಾಯುಕ್ತರು ಶ್ರೇಣಿ-2 ವೃಂದಕ್ಕೆ ಸೇರಿದ ಶ್ರೀ ಸದಾಶಿವಪ್ಪ (ವೇತನ ಶ್ರೇಣಿ 
ರೂ. 14050-25050)ರಿಂದ ಪೌರಾಯುಕ್ತರು ಶ್ರೇಣಿ-1 (ವೇತನ ಶ್ರೇಣಿ 20025-28275) ಹುದ್ದೆಗೆ ದಿನಾಂಕ 
23-10-2001ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ಮುಂಬಡ್ತಿ, ವೇತನ ಮತ್ತು 
ಪಿಂಚಣಿ ನಿಯಂತ್ರಣ) ನಿಯಮಾವಳಿಗಳು, 1978ರ ನಿಯಮ 2(2)ರನ್ವಯ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
ಮುಂಬಡ್ತಿ ಹೊಂದಿದ ಅಧಿಕಾರಿಗೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದ ತತ್ಪರಿಣಾಮವಾಗಿ ಲಭ್ಯವಾಗತಕ್ಕ ಎಲ್ಲಾ 
ಸೇವಾ ಸೌಲಭ್ಯಗಳನ್ನು ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 698 ನಗರಾಭಿವೃದ್ಧಿ ಇಲಾಖೆ. 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ಭಾಗ-೨ 





PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 217 SPS 2009, Bangalore, Dated 14" May, 2010 
Shri B.N.S. Reddy, IPS (KN-97), under orders of transfer as Assistant Inspector General of 
Police (Crime), Bangalore, is continued as Deputy Commissioner of Police, South East Division, 
Bangalore until further orders. The orders posting him as Assistant Inspector General of Police 
(Crime), Bangalore, vide Notification No. DPAR 217 SPS 2009, dated 26-04-2010 and the orders 
posting Shri B.R. Ravikanthegowda, IPS as Deputy Commissioner of Police, South East Division, 
Bangalore vide Notification No. DPAR 90 SPS 2010, dated 05-05-2010 are cancelled. 
By Order and in the name of the Governor of Karnataka, 
ASHOK P. ATRE, 
Under Secretary to Government 
DP&AR (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 113 ಆಸೇವ 2010, ಬೆಂಗಳೂರು, ದಿನಾಂಕ: 21ನೇ ಮೇ, 2010. 
ಈ ಕೆಳಕಂಡ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 
ಅಧಿಕಾರಿಯ ಹೆಸರು ಮತ್ತು ಪಸುತ ಹುಡೆ 


ಎಂ ದ 


PR. 699 





ಹ 
ಕ್ರಸಂ. 


ಶ್ರೀಯುತರು : 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 





1 


ಎಂ. ವಿ. ಸಾವಿತ್ರಿ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ದಾ 


ನಿರ್ದೇಶಕರು, ಅಂಗವಿಕಲರ ಮತ್ತು ಹಿರಿಯ 
ನಾಗರೀಕರ ಕಲ್ಯಾಣ ಇಲಾಖೆ, ಬೆ೦ಗಳೂರು 
- ಶ್ರೀ ಜಿ. ಜಯರಾಂ ಇವರ ಸ್ಥಾನದಲ್ಲಿ 





ಎ.ಎಸ್‌. ರಾಮಚ೦ದ್ರಪ್ರ 


ಎಸ್ಟೇಟ್‌ ಆಫೀಸರ್‌ ಮತ್ತು ಸಾರ್ವಜನಿಕ 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಗದಗ 


ಸಂಪರ್ಕಾಧಿಕಾರಿ, ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ಶ್ರೀ ಎಸ್‌. ಟಿ. ಅಂಜನ್‌ ಕುಮಾರ್‌ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 106 ಎಸ್‌ಐಎಸ್‌ 2010, ಬೆಂಗಳೂರು, ದಿನಾಂಕ: 22ನೇ ಮೇ, 2010. 


ಶ್ರೀ ಅಮ್ಲಾನ್‌ ಆದಿತ್ಯ ಬಿಸ್ವಾಸ್‌, ಐ.ಎ.ಎಸ್‌., ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ರವರಿಗೆ 
ದಿನಾಂಕ 24-5-2010ರಿ೦ದ 05-06-2010ರವರೆವಿಗೆ (ಉ.ದಿ.ಸೇ.) ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಶ್ರೀ ಅಮ್ಲಾನ್‌ ಆದಿತ್ಯ ಬಿಸ್ವಾಸ್‌, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ, ಇವರನ್ನು ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಅಮ್ಲಾನ್‌ ಆದಿತ್ಯ ಬಿಸ್ವಾಸ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಜಿಲ್ಲಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆ೦ದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 

















ಪಿ.ಆರ್‌. 700 


ಪಿ.ಆರ್‌. 701 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ೩೧೯ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 109 ಎಸ್‌ಐಎಎಸ್‌ 2010, ಬೆಂಗಳೂರು, ದಿನಾಂಕ: 22ನೇ ಮೇ, 2010. 


ಶ್ರೀಮತಿ ಮೀರಾ ಸಕ್ಸೇನಾ, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ, ಬೆ೦ಗಳೂರು, ರವರಿಗೆ ದಿನಾಂಕ 15-06-2010ರ೦ದ 23-06-2010ರವರೆಗೆ (ಉ.ದಿ.ಸೇ.) ಒಟ್ಟು "೧9 ದಿನಗಳ 
ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀಮತಿ. ಮೀರಾ ಸಕ್ಷೇನಾ, ಭಾ.ಆ.ಸೇ.ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಬೆಂಗಳೂರು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅರಣ್ಯ, 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆ೦ಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀಮತಿ ಮೀರಾ ಸಕ್ಷೇನಾ, ಭಾ.ಆ.ಸೇ, ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆ೦ಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 702 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 96 ಆಸೇವ 2010, ಬೆ೦ಗಳೂರು, ದಿನಾಂಕ: 12ನೇ ಮೇ, 2010. 


ಶ್ರೀ ಎಸ್‌. ರಂಗಪ್ಪ, ಕೆ.ಎ.ಎಸ್‌., (ಕಿರಿಯ ಶ್ರೇಣಿ) ಅಧಿಕಾರಿ, ಉಪವಿಭಾಗಾಧಿಕಾರಿ, ಮಂಡ್ಯ ಉಪವಿಭಾಗ, 

ಮಂಡ್ಯ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 

ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಮಂಡ್ಯ - ಖಾಲಿ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 
68ರನ್ವಯ ಅಧಿಕ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 703 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 95 ಎಸ್‌ಐಎಸ್‌ 2010, ಬೆಂಗಳೂರು, ದಿನಾಂಕ: 22ನೇ ಮೇ, 2010. 


ಅಧಿಸೂಚನೆ ಸಂಖ್ಯೆ : ಸಿಆಸುಇ. 57 ಎಸ್‌ಎಂಇ 2010, ದಿನಾಂಕ 25-03-2010ನ್ನು ಮುಂದುವರೆಸುತ್ತಾ, 

ಶ್ರೀ ಶಿವರಾಂ, ಐ.ಎ.ಎಸ್‌..ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸೇಲ್ಸ್‌ ಇಂಟರ್‌ನ್ಯಾಷನಲ್‌ ಲ್ಲಿ. ಬೆಂಗಳೂರು, 

ಇವರಿಗೆ ದಿನಾಂಕ 01-05-2010ರ೦ದ 07-05-2010ರವರೆಗೆ ಒಟ್ಟು 07 ದಿನಗಳ ಪರಿವರ್ತಿತ ರಜೆಯನ್ನು ವೈದ್ಯಕೀಯ 
ನೆಲೆಯಲ್ಲಿ ಘಟನೋತ್ತರವಾಗಿ ಮ೦ಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 704 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 108 ಆಸೇವ 2010, ಬೆ೦ಗಳೂರು, ದಿನಾಂಕ: 21ನೇ ಮೇ, 2010. 


ಶ್ರೀ ಎಸ್‌.ಎಸ್‌. ಪೂಜಾರ್‌, ಕೆ.ಎ.ಎಸ್‌., (ಆಯ್ಕೆ ಶ್ರೇಣಿ) ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಬೀದರ್‌, ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೧೦ ಭಾಗ-೨ 





ಯೋಜನಾ ನಿರ್ದೇಶಕರು, ಡಿ.ಯು.ಡಿ.ಸಿ. ಚಾಮರಾಜನಗರ. ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 705 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 243 ಕೈಸೇವಿ 2009, ಬೆ೦ಗಳೂರು, ದಿನಾಂಕ: 22ನೇ ಮೇ, 2010. 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 


ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿದೆ. 














ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ ಪಾರಾ 
ಕ್ರಸಂ. ನಿರ್ವಹಿಸುತ್ತಿರುವ ಸ್ಥಳ I 
ಶ್ರೀಯುತರು : Whe 
1 | ಶ್ರೀ ಬಿ.ಕೆ. ಶಿವಕುಮಾರ್‌, ಉಪ ನಿರ್ದೇಶಕರು, | ಉಪ ನಿರ್ದೇಶಕರು, (ಕೈಅ) ಕೈಗಾರಿಕೆ ಮತ್ತು 
ನಿಯೋಜನೆ ಮೇರೆಗೆ ಉಪ ನಿರ್ದೇಶಕರು ವಾಣಿಜ್ಯ ಇಲಾಖೆ, ಕೇ೦ದ್ರ ಕಛೇರಿ, ಬೆ೦ಗಳೂರು 
(ಕೈಮಗ್ಗ) ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇಲ್ಲಿ ಖಾಲಿಯಿರುವ ಹುದ್ದೆಗೆ 
ಕೇಂದ್ರ ಕಛೇರಿ ಬೆ೦ಗಳೂರು 
2 ಜಿ. ಕುಮಾರಸ್ವಾಮಿ, ಉಪ ನಿರ್ದೇಶಕರು, ಉಪ ನಿರ್ದೇಶಕರು, (ಖಾಗ್ರಾ) ಜಿಲ್ಲಾ 
(ಖಾಗ್ರಾ) ಜಿಲ್ಲಾ ಪಂಚಾಯತ್‌, ಮಂಡ್ಯ ಪಂಚಾಯತ್‌, ತುಮಕೂರು (ಶ್ರೀ ವಿ. ಲೋಕೇಶ್‌ 
ಇವರ ಜಾಗಕ್ಕೆ) 
3 ವಿ. ಲೋಕೇಶ್‌, ಉಪ ನಿರ್ದೇಶಕರು, (ಖಾಗ್ರಾ | ಉಪ ನಿರ್ದೇಶಕರು, (ಆಡಳಿತ) ಕೈಗಾರಿಕೆ ಮತ್ತು 
ಜಿಲ್ಲಾ ಪಂಚಾಯತ್‌, ತುಮಕೂರು ವಾಣಿಜ್ಯ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು 
ಇಲ್ಲಿ ಖಾಲಿಯಿರುವ ಹುದ್ದೆಗೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 706 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 36 ಹೆಚ್‌ಆರ್‌ಸಿ 2010, ಬೆ೦ಗಳೂರು, ದಿನಾಂಕ: 19ನೇ ಮೇ, 2010. 


ಶ್ರೀಮತಿ ಎನ್‌. ಮಹಾಲಕ್ಷ್ಮಮ್ಮ ಸರಕಾರದ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ, (ಆಡಳಿತ-1) ಇವರನ್ನು ಪ್ರಸ್ತುತ ಕರ್ನಾಟಕ ಕಾನೂನು ಆಯೋಗದ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ 
ಪ್ರಭಾರದಲ್ಲಿರುವ ಶ್ರೀ ಇ. ಶಿವಾನಂದ, ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 707 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
(ಮಾನವ ಹಕ್ಕುಗಳು) 


